ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಪ್ಲೋರೈಡ್‌ ಬಾಧಿತ ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ 
ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು)- 


62 (1722) ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಫ್ಲೋರೈಡ್‌ ಬಾಧಿತ ಹಾಗೂ ರಾಸಾಯನಿಕಗಳಿಂದ ಕಲುಷಿತಗೊಂಡಿರುವ ಹಳ್ಳಿಗಳೆಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಸದರಿ ಹಳ್ಳಿಗಳಿಗೆ ಸುರಕ್ಷಿತ ಶುದ್ದ ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ ಕ್ರಮ 
ಕೈಗೊಂಡಿದೆಯೇ; 


(ಇ) ಹಾಗಿದ್ದಲ್ಲಿ, ಕಳೆದ ಮೂರು ವರ್ಷಗಳಲ್ಲಿ ಎಷ್ಟು ಗ್ರಾಮಗಳಿಗೆ ಶುದ್ದ ಕುಡಿಯುವ ನೀರನ್ನು 
ಒದಗಿಸಲಾಗಿದೆ; 


(ಈ) ಬಹುಗ್ರಾಮ ಶುದ್ದ ಕುಡಿಯುವ ನೀರಿನ ಯೋಜನೆಗಳಿಗೆ ಸರ್ಕಾರವು ನಿಗಧಿಪಡಿಸಿ ಬಿಡುಗಡೆ 
ಮಾಡಿರುವ ಅನುದಾನವೆಷ್ಟು; ಖರ್ಚು ಮಾಡಲಾದ ಅನುದಾನವೆಷ್ಟು; (ಸಂಪೂರ್ಣ ಮಾಹಿತಿ 
ನೀಡುವುದು) 


(ಉ) ಕಲಬುರಗಿ, ಬೀದರ್‌, ರಾಯಚೂರು, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ 
ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸೌಲಭ್ಯ ಕಲ್ಪಿಸಲಾಗಿದೆಯೆ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಊ) ಶುದ್ಧ ಕುಡಿಯುವ ನೀರನ್ನು ಒದಗಿಸದಿರುವ ಸದರಿ ಜಿಲ್ಲೆಗಳ ಗ್ರಾಮಗಳೆಷ್ಟು; ಈ ಗ್ರಾಮಗಳಿಗೆ 
ಯಾವಾಗ ಮಂಜೂರಾತಿ ನೀಡಲಾಗುವುದು? (ಸಂಪೂರ್ಣ ಮಾಯಿತಿ ನೀಡುವುದು) 


